| ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


; 456 

: ಶ್ರೀ ಆರ್‌. ಧರ್ಮಸೇನ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


ಪಕ್ಕೆ 


—- 


ಉತ್ತರ 


ಮೈಸೂರಿನಿಂದ ಮಳವಳ್ಳಿ ತಾಲ್ಲೂಕು 
ಬೆಳಕವಾಡಿಗೆ (ಟಿ.ನರಸೀಪುರದ ಮೂಲಕ) 
ಮತ್ತು ನಂಜನಗೂಡಿನಿಂದ  ಬೆಳಕವಾಡಿಗೆ 
ಬಸ್‌ಗಳನ್ನು ಓಡಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೆ; 


1 ಮೈಸೂರು-3 ನರಸೀಪುರ ಮಾರ್ಗದಲ್ಲಿ`ಚೌಗ್ಗೆ 500 ಕಂದ 
ರಾತ್ರಿ 19.30 ರವರೆಗೆ ಪ್ರತಿ 15 ನಿಮಿಷದಂತೆ ಸಾರಿಗೆ ಸೌಲಭ್ಯವಿದ್ದು, 
19.30ರ ನಂತರ ಸಮಯ 19.30, 20.00, 20.15, 21.00, 21.30, 
22.00 ಗಂಟೆಗೆ - ನಂಜನಗೂಡು-ಮೈಸೂರು ಮಾರ್ಗದಲ್ಲಿ ಬೆಳಿಗ್ಗೆ 
05.00 ರಿಂದ ಸಂಜೆ 17.00 ರವರೆಗೆ ಪ್ರತಿ 15 ನಿಮಿಷದಂತೆ ಸಾರಿಗೆ 
ಸೌಲಭ್ಯವಿದ್ದು, 17.00 ರಿಂದ 2100 ರವರೆಗೆ ಪ್ರತಿ 30 ನಿಮಿಷಕ್ಕೆ 
ಒಂದರಂತೆ ಸಾರಿಗೆಗಳು ಕಾರ್ಯಾಚರಣೆಯಲ್ಲಿರುತ್ತವೆ. 


ಟಿ.ನರಸೀಪುರ-ಬೆಳಕವಾಡಿ ಮಾರ್ಗದಲ್ಲಿ ಬೆಳಿಗ್ಗೆ 11.00, 11.15 
ಮತ್ತು 14.00 ಗಂಟೆಗೆ, ಬೆಳಕವಾಡಿ-ಮಳವಳ್ಳಿ ಮಾರ್ಗದಲ್ಲಿ ಬೆಳಿಗ್ಗೆ 
05.15 ರಿಂದ 21.00 ರವರೆಗೆ ಪ್ರತಿ 30 ನಿಮಿಷಕ್ಕೆ ಒಂದರಂತೆ 
ಹಾಗೂ ಮಳವಳ್ಳಿ-ಮೈಸೂರು ಮಾರ್ಗದಲ್ಲಿ ಬೆಳಿಗ್ಗೆ 05.00 
ರಿಂದರಾತ್ರಿ 20.00 ರವರೆಗೆ ಪ್ರತಿ 15 ನಿಮಿಷದಂತೆ ಸಾರಿಗೆ 
ಸೌಲಭ್ಯವಿದ್ದು, ನಂತರ ಸಮಯ 20.30 ಮತ್ತು 21.00ಕ್ಕೆ ಸಾರಿಗೆಗಳು 
ಕಾರ್ಯಾಚರಣೆಯಲ್ಲಿರುತ್ತದೆ. 


ಸಾರ್ವಜನಿಕ ಪ್ರಯಾಣಿಕರು ಪಾಹನ ಬದಲಾವಣೆ 
ಮಾಡಿಕೊಂಡು ಈ ಸಾರಿಗೆಗಳ ಸೌಲಭ್ಯ ಬಳಸಿಕೊಳ್ಳುತ್ತಿರುತ್ತಾರೆ. 
ಮೈಸೂರಿನಿಂದ ಮಳವಳ್ಳಿ ತಾಲ್ಲೂಕು ಬೆಳಕವಾಡಿಗೆ ಟಿ ನರಸೀಪುರದ 
ಮೂಲಕ ಮತ್ತು ನಂಜನಗೂಡಿನಿಂದ ಬೆಳಕವಾಡಿಗೆ ನೇರವಾಗಿ 
ಸಾರಿಗೆ ಕಾರ್ಯಾಚರಣೆ ಮಾಡುವ ಅವಶ್ಯಕತೆ ಕಂಡುಬರುವುದಿಲ್ಲ. 


ಆ) 


ಬೆಳಕವಾಡಿಯಲ್ಲಿ 20,000 ಜನಸಂಖ್ಯೆ ಇದ್ದು 
ಮೈಸೂರಿನಿಂದ ಬೆಳಕವಾಡಿಗೆ ಹಾಗೂ 
ನಂಜನಗೂಡಿನಿಂದ  ಬೆಳಕವಾಡಿಗೆ ಬೆಳಿಗ್ಗೆ 
ಮತ್ತು ಸಂಜೆ ಎರಡೆರಡು ಬಸ್ಸುಗಳನ್ನು 
ಓಡಿಸಲು (ಟಿ. ನರಸೀಪುರದ 
ಮೂಲಕ) ಎಷ್ಟು ದಿವಸಗಳಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು; 


ಇ) 


ಬೆಳಕವಾಡಿಯಿಂದ ಮೈಸೂರಿಗೆ ಅಥವಾ 
ನಂಜನಗೂಡಿಗೆ ಹೋಗಬೇಕಾದರೆ 
ಕೊಳ್ಳೇಗಾಲಕ್ಕೆ ಅಥವಾ ಮಳವಳ್ಳಿಗೆ ಹೋಗಿ 
ನಂತರ ಇನ್ನೊಂದು ಬಸ್ಸಿನಲ್ಲಿ ಜನ ಪ್ರಯಾಣ 
ಮಾಡಬೇಕಾಗಿರುವುದರಿಂದ ನೇರವಾಗಿ 
ಬಸ್ಸಿನಲ್ಲಿ ಪ್ರಯಾಣ ಮಾಡಲು ಶೀಘ್ರವಾಗಿ 
ಅನುಕೂಲ ಮಾಡಿಕೊಡಲಾಗುವುದೆ? 


ಪ್ರತಿನಿತ್ಯ ಮೈಸೂರಿನಿಂದ  ಬೆಳಕವಾಡಿಗೆ ಹಾಗೂ 
ನಂಜನಗೂಡಿನಿಂದ ಬೆಳಕವಾಡಿಗೆ ನೇರ ನಿರೀಕ್ಷಿತ ಪ್ರಯಾಣಿಕರ 
ಸಾಂದ್ರತೆ ಕಡಿಮೆ ಇರುವ ಕಾರಣ ಬೆಳಿಗ್ಗೆ ಮತ್ತು ಸಂಜೆ ನೇರವಾಗಿ 
ಸಾರಿಗೆ ಕಾರ್ಯಾಚರಣೆ ಮಾಡಲಾಗುತ್ತಿಲ್ಲ. 


ಸಂಖ್ಯೆ: ಟಿಡಿ 31 ಟಿಸಿಕ್ಕೂ 2020 


ನಾ 
(ಲಕ್ಷ್ಮಣಿ'ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


